ಕರ್ನಾಟಕ ವಿಧಾನ ಪರಿಷತು 


r 


ಮ 


ಕಾಲೇಜುಗಳಲ್ಲಿ ಖಾಲಿ ಹುದ್ದೆ ಭರ್ತಿ ಮಾಡುವ 
ಕುರಿತಂತೆ ಆರ್ಥಿಕ ಇಲಾಖೆಯು ಆರ್ಥಿಕ 
ಮಿತವ್ಯಯದ ಆದೇಶ ಹೊರಡಿಸಿ ಹುದ್ದೆ ಭರ್ತಿ 
ಮಾಡುವುದನ್ನು ತಡೆಹಿಡಿಯಲಾಗಿದೆಯೇ? 


ಸಾಲಿನಲ್ಲಿ ಭರ್ತಿ ಮಾಡುವುದನ್ನು 
|: ತಡೆಹಿಡಿಯಲಾಗಿರುತ್ತದೆ. 


1" ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; 617 | 
2. ವಿಧಾನ ಪರಿಷತ್ತ ಸದಸ್ಯರು ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಷೇತ) 
3. ಉತ್ತರಿಸ ಬೇಕಾದ ದಿನಾಂಕ 04.03.2021 
"4. ಉತ್ತರಿಸ ಬೇಕಾದ ಸಚಿವರು ಮುಖ್ಯ ಮಂತ್ರಿ 
ಕ್ರಸಂ ಪ್ರಶ್ನೆಗಳು 8 ಉತ್ತರಗಳು |] 
ಕೋವಿಡ್‌-19 ಸಾಂಕ್ರಾಮಿಕ ರೋಗದಿಂದಾಗಿ 
ರಾಜ್ಯದಲ್ಲಿ ತೀವ್ರ : ಆರ್ಥಿಕ ಸಂಕಷ್ಟ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಉನ್ನತ | ಸೃಷ್ಟಿಯಾಗಿರುವ ಹಿನ್ನೆಲೆಯಲ್ಲಿ ಸುತ್ತೋಲೆ 
ಶಿಕ್ಷಾ ಇಲಾಖಯ ಅನುದಾನಿತ ಪ್ರಾಥಮಿಕ, | ಸೂಜಿ: ಅ 157 ವೆಚ್ಚ-8: 2020, 
(ಅ). ಪೌಢಶಾಲೆ, ಪದವಿ: ಮೂರ್ವ ಹಾಗೂಪಡವಿ ಗ್ಹನ್ಞಾಂಕ0062020 ರನ್ವಯ ಖಾಸಗಿ 


ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ನಿವೃತ್ತಿ, ನಿಧನ 
ರಾಜೀನಾಮೆ ಇತರೆ ಯಾವುದೇ ಕಾರಣಗಳಿಂದ 
ಖಾಲಿಯಾಗುವ ಹುದ್ದೆಗಳನ್ನು 2020-21ನೇ 


(ಆ) 


ಆರ್ಥಿಕ ಇಲಾಖೆಯು ಹೊರಡಿಸಿರುವ ಆರ್ಥಿಕ 
ಮಿತವ್ಯಯದ ಆದೇಶವನ್ನು ಹಿಂಪಡೆಯುವಂತೆ 
ಅಥವಾ ಸಡಿಲಗೊಳಿಸುವಂತೆ ಈಗಾಗಲೇ 

ಪ್ರಸ್ತಾವನೆಯನ್ನು ಶಿಕ್ಷಣ ಇಲಾಖೆಯು 
ನ ಮಂಡಿಸಿದ್ದಲ್ಲಿ ಪ್ರ ಪ್ರಸ್ತಾವನೆಯು 
ಯಾವ ಹಂತದಲ್ಲಿದೆ; 


(ಇ) 


"| ಬಿಡುಗಡೆಗೊಳಿಸಲು 


— 


ಈ ಆದೇಶವನ್ನು ಸಡಿಲಗೊಳಿಸಿ ಖಾಲಿ 
ಹುದ್ದೆಗಳ ಭರ್ತಿಗೆ ಹಾಗೂ ವೇತನದ ಹಂತಕ್ಕೆ 
ಬಂದ ಪ್ರಸ್ತಾವನೆಗಳನ್ನು ಅನುಮೋದಿಸಿ ತ 
ಸರ್ಕಾರ ಕ್ರಮ 


ಖಾಸಗಿ ಅನುದಾನಿತ ಪ್ರೌಢಶಾಲೆ, ಪದವಿ ಪೂರ್ವ 
ಮತ್ತು ಪದವಿ ಕಾಲೇಜುಗಳಲ್ಲಿ ' ದಿನಾಂಕ: |- 
31.12.2015ರ ಅಂತ್ಯಕ್ಕೆ ನಿವೃತ್ತಿ ಮರಣ, 
ರಾಜೀನಾಮೆ ಇತರೆ ಕಾರಣಗಳಿಂದ ಖಾಲಿ 
ಉಂಟಾಗಿರುವ ಹುದ್ದೆಗಳ ಪೈಕಿ ಈಗಾಗಲೇ | ' 
ಸರ್ಕಾರದಿಂದ ಅನುಮೋದನೆಗೊಂಡು ನೇಮಕಾತಿ | 
ಪ್ರಕ್ರಿಯೆಯು ಇಲಾಖೆಯಲ್ಲಿ ಅಂತಿಮ ಹಂತದಲ್ಲಿ 
ಬಾಕಿ ಇರುವ ಕ್ರಮವಾಗಿ 257, 173 ಮತ್ತು 340 [ 
ಬೋಧಕ ಹುದ್ದೆಗಳಿಗೆ ನೇಮಕಾತಿ ಆದೇಶವನ್ನು 


2021-22ನೇ ಶೈಕ್ಷಣಿಕ ವರ್ಷ ಪ್ರಾರಂಭಗೊಂಡ 
ಕೈಗೊಳ್ಳುವುದೇ; 
Sy } ನಂತರ ನೀಡಲು ಸಹಮತಿಸಲಾಗಿರುತ್ತದೆ. 
(ಈ) | ಆರ್ಥಿಕ ಇಲಾಖೆಯ ಆರ್ಥಿಕ | ರಾಜ್ಯದ ಆರ್ಥಿಕ ಸ್ಥಿತಿಯು ಸುಸ್ಥಿತಿಗೆ ಬಂದ ನಂತರ 
ಮಿತಿಯವ್ಯಯದ ಆದೇಶ (ಸುತ್ತೋಲೆ | ಸುತ್ಲೋಲೆ ಸಂಖ್ಯೆ:ೇಆಇ 157 ವೆಚ್ಚ-8 2020, 
| ಸಂಖ್ಯೆ:ಆಇ 157 ವೆಚ್ಚ-8: 2020)ವನ್ನು ದಿನಾಂಕ:10.06. 2020ನ್ನು ಹಿಂಪಡೆಯುವ ಬಗ್ಗೆ 


| ಹಿಂಪಡೆಯಲಾಗುವುದು ಯಾವಾಗ 


ರಲಿ ಸಲಾಗುವುದು. 


ಸಂಖ್ಯೆ:ಆಇ 46 ವೆಚ್ಚ-8/2021 


» 


(ಬಿ.ಎಸ್‌.ಯಡಿಯೂರಪು “3 
ಮುಖ್ಯಮಂತ್ರಿ 


